ಕರ್ನಾಟಕ ವಿಧಾನ ಪರಿಷತ್ತು 


ಚಕ್ಕ ಗರುತ ದ ಪಕ್ನ್‌ಸಂಷ್ಯ 


TH O74 


ಸರಸರ ಹೆಸರು 


ಶ್ರೀ ಅ. 'ಡೇಷೇಗೌಡ (ಪದವೀಧರರ ಕ್ಷೇತ) 


ಉತ್ತರಿಸಬೇಕಾದ ನನಾ 


15.03.2021 


ಉತ್ತರಿಸಚೇಕಾದ ಸಚಿವರು 


ಉಹ್‌ ಮೃತ ಪನ್ನ ದ) 


ಪ್ರಶ್ನೆ ಉತ್ತರ 
©) ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ 
ರಾಜ್ಯದಲ್ಲಿರುವ  ಸರ್ಕಾರಿ| ಬರುವ ಸರ್ಕಾರಿ ಪ್ರಥಮ ದರ್ಜಿ ಕಾಲೇಜುಗಳ ಸಂಖ್ಯಾ 


ಪ್ರಥಮ ದರ್ಜಿ ಕಾಲೇಜುಗಳ 
ಸಂಖ್ಯೆ ಎಷ್ಟು; 


ವಿವರ ಕೆಳಕಂಡಂತಿದೆ; 
ಈ 
ಸಂ. 


— 


ಕಾಲೇಜುಗಳು 


ಪದವಿ 
ಕಾಲೇಜುಗಳು 


» ಕಾನೂನು 
ಕಾಲೇಜುಗಳು 
"! ಚಿತ್ರಕಲಾ 


3 ಕಾಲೇಜುಗಳು | 02 
ಒಟ್ಟು 431 


ಸಂಖ್ಯೆ 


423 


06 


(ಆ)| ಸದರಿ ಕಾಲೇಜುಗಳಲ್ಲಿ ಹಾಲಿ 


ಸದರಿ ಕಾಲೇಜುಗಳಲ್ಲಿ ಹಾಲಿ ಖಾಲಿ ಇರುವ 


ಖಾಲಿ ಇರುವ | ಉಪನ್ಯಾಸಕರ ಹುದ್ದೆಗಳ ಸಂಖ್ಯೆ: 1493. 
ಉಪನ್ಯಾಸಕರುಗಳ 
ಹುದ್ಮೆಗಳು ಎಷ್ಟು; 
ಇ) | ಸದರಿ ಕಾಲೇಜುಗಳಲ್ಲಿ ಹಾಲಿ] ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪಿಯಲ್ಲಿ! 
ಖಾಲಿ ಇರುವ ಉಪನ್ಯಾಸಕರ | ಕಾರ್ಯನಿರ್ವಹಿಸುತ್ತಿದ್ದ 412 ಸರ್ಕಾರಿ ಪ್ರಥಮ ದರ್ಜಿ 
ಈ ಹುದ್ಮೆಗಳನ್ನು ಭರ್ತಿ ಕಾಲೇಜುಗಳಿಗೆ ಮಂಜೂರಾಗಿದ್ದ, 7257 ಸಹಾಯಕ 
RL ತೆಗೆದು | ಪಾಧ್ಯಾಪಕರ ಹುದ್ದೆಗಳಲ್ಲಿ 64 ಹುದ್ದೆಗಳು 
FOUN TENA ಭರ್ತಿಯಾಗಿದ್ದು, ಉಳಿದಂತೆ ಅಂದು ಖಾಲಿ ಇದ 914 
೪ ) " 1ಹುದ್ಮೆಗಳು ಸೇರಿದಂತೆ ಹೊಸದಾಗಿ 328 ಹುದ್ಮೆಗಳನ್ನು 
ಸೃಜನೆ ಮಾಡಿ ಒಟ್ಟು-1242 ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರವು ಅನುಮತಿ 
ನೀಡಲಾಗಿದೆ. 
ಒಟ್ಟು-1242 ಸಹಾಯಕ ಪ್ರಾಧ್ಯಾಪಕರ 
"ಹುದ್ದೆಗಳನ್ನು ಭರ್ತಿ ಮಾಡಲು ವಿಶೇಷ ನೇಮಕಾತಿ 
ನಿಯಮಾವಳಿಗಳನ್ನು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಇಡಿ! 257 / ಡಿಸಿಇ / 2019 (ಭಾ-3), ದಿನಾಂಕ: 
| __ |08.07.2020 ರಲ್ಲಿ ಹೊರಡಿಸಲಾಗಿದೆ. 


"| ಅನುಮತಿ ನೀಡಿದ ನಂತರ ಸದರಿ ಖಾಲಿ ಹುದೆಗಳನ್ನು | 


"ಮುಂದುವರೆದು, ಪ್ರಸ್ತುತ ಕೋವಿಡ್‌-19 | 
ಹಿನ್ನೆಲೆಯಲ್ಲಿ 2020-21 ಸೇ ಸಾಲಿನಲ್ಲಿ ಯಾವುದೇ | 
ನೇರ ನೇಮಕಾತಿಯನ್ನು :-ಕೈಗೊಳ್ಳುವಂತಿಲ್ಲ | 
ಎಂಬುದಾಗಿ ಆರ್ಥಿಕ ಇಲಾಖೆಯ ಸುತ್ತೋಲೆ | 
ಸಂಖ್ಯೆ:ಆಇ/03/ ಬಿಇಎ೦/2020, ದಿವಾ೦ಕ:06. 07. 2020; 
ರಲ್ಲಿ ಸೂಚಿಸಲಾಗಿರುತ್ತದೆ. ' \ 


ಆದಾಗ್ಯೂ, ಈಗಾಗಲೇ ಆರ್ಥಿಕ ಇಲಾಖೆಯು | 
ಅನುಮತಿ ನೀಡಿರುವ 1242 ಸಹಾಯಕ ಪ್ರಾಧ್ಯಾಪಕರ ; 
ಖಾಲಿ ಹುದೆಗಳನ್ನು ಭರ್ತಿ ಮಾಡುವ ಸಂಬಂಧ: 
ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಅನುಮತಿ ' 
ನೀಡುವಂತೆ ಆರ್ಥಿಕ ಇಲಾಖೆಯನ್ನು ಕೋರಲಾಗಿತ್ತು. 
ಈ ಸಂಬಂಧ ಆರ್ಥಿಕ ಇಲಾಖೆಯು ನೇಮಕಾತಿ | 
ಪ್ರಕ್ರಿಯೆಯನ್ನು ಪ್ರಸಕ್ತ ಸಾಲಿಗೆ ಆರ್ಥಿಕ ಇಲಾಖೆಯ | 


ಸುತ್ತೋಲೆ ಸಂಖ್ಯೆ:ಆಇ/03/ಬಿಇಎಂ/2020, ದಿವಾಂಕ: | 


06.07.2020 ರನ್ವಯ ತಡೆಹಿಡಿಯಲಾಗಿದೆ ಎಂಬುದಾಗಿ | 
ತಿಳಿಸಲಾಗಿರುತ್ತದೆ. | 


ಸ ಆರ್ಥಿಕ. ಇಲಾಖೆಯ ವಿಧಿಸಿರುವ: 
ನಿರ್ಬಂಧವನ್ನು ತೆರವುಗೊಳಿಸಿ, ಹುದ್ದೆ ಭರ್ತಿಗೆ; 


ಭರ್ತಿ ' ಮಾಡಲು ವಿಯಮಾನುಸಾರ ಕ್ರಮ 
ವಹಿಸಲಾಗುವುದು. 


ಇಡಿ 62 ಡಿಸಿಇ 2021 


(ಡಾ. ಅಶ್ವ ರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


